ಕೋವಿಡ್‌-1೨ ಪಿಡುಗಿನ ಸ್ಫೋಟವು ಎಳೆಯ ಮಕ್ಕಳ ಮಾನಸಿಕ ಸ್ವಾಸ್ಟ್ರದ 
ಮೇಲೆ ಹೇಗೆ ಪರಿಣಾಮವನ್ನುಂಟುಮಾಡಬಹುದು? 


ಮಕ್ಕಳು ಒತ್ತಡವನ್ನುಂಟುಮಾಡುವ ಸಂಗತಿಗಳಗೆ ತಮ್ಮ ವಯಸ್ಸು, 
ಹಿಂದಿನ ಅನುಭವಗಳು ಹಾಗೂ ಸಾಧಾರಣವಾಗಿ ಒತ್ತಡವನ್ನು 
ನಿಭಾಯುಸಲು ತಾವು ಬಕಸುವ ಕಾರ್ಯವಿಧಾನವನ್ನು ಅವಲಂಬಸಿ, 
ವಿವಿಧ ರೀತಿಗಳಲ್ಲ ಸ್ಪಂದಿಸುತ್ತಾರೆ. ಪ್ರಸ್ತುತ ಸನ್ನಿವೇಶದಲ್ಲ ಈ ಕೆಳಗಿನ 
ಅಂಶಗಳು ಮಕ್ಕಳ ಭಾವನಾತ್ಮಕ ಆರೋಗ್ಯದ ಮೇಲೆ 
ಪರಿಣಾಮವನ್ನುಂಟುಮಾಡಬಹುದು. 


* ತಮ್ಮ ನಿಕಟ, ಆಪ್ಪ ವ್ಯಕ್ತಿಗಳು ಅನುಭವಿಸಿದ ಒತ್ತಡದ ಅರಿವು. 

* ದೈನಂದಿನ ನಿಯಮಿತ ಚಟುವಟಕೆಗಳಲ್ಲ ವ್ಯತ್ಯಯ (ಶಾಲೆ, 
ಆಟವಾಡುವ ನಿಗದಿತ ಸಮಯ. ಭೌತಿಕ ಸಂಪರ್ಕ 
ಇಲ್ಲವಾಗಿರುವುದು ಇತ್ಯಾದಿ) 

p ಮಕ್ಷಳಗೆ ಮಾಹಿತಿಯನ್ನು ನೀಡುವ ರೀತಿ. ಇದು ಅವರ 
ಮಾನಸಿಕ ಸ್ವಾಪ್ಟ್ಯದ ಮೇಲೆ ಪರಿಣಾಮ ಜರುವಲ್ಲ ಮಹತ್ವದ 
ಪಾತ್ರವನ್ನು ವಹಿಸುತ್ತದೆ. ಅಪೂರ್ಣವಾದ ಹಾಗೂ ಅವರ 
ವಯಸ್ಸಿಗೆ ಸೂಕ್ತವಲ್ಲದ ಮಾಹಿತಿಯನ್ನು ನೀಡುವುದು ಅವರಲ್ಲ 
ಹೆಚ್ಚನ ಒತ್ತಡವನ್ನು ಉಂಟುಮಾಡಬಲ್ಲದು. 


ಚಿಕ್ಕ ಮಕ್ಕಳ ಬೆಳವಣಿಗೆಯಲ್ಲ ನಿಯಮಿತವಾದ ದೈನಂದಿನ 
ಚಟುವಟಕೆಗಳು ತುಂಬಾ ಮುಖ್ಯವಾದ ಸಂಗತಿಗಳಾಗಿವೆ. ಅದರಲ್ಲ 
ವ್ಯತ್ಯಯವುಂಬಾಗಿ ಅದಕ್ಕೆ ವ್ಯವಸ್ಥಿತವಾದ ಚೌಕಟ್ಟು ಇಲ್ಲದಿದ್ದರೆ 
ಅವರು ತುಂಬಾ ತೊಂದರೆಯನ್ನನುಭವಿಸುತ್ತಾರೆ. ದೈಹಿಕ 
ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಿರುವ ಸಂಗತಿಯು ವಿಶೇಷವಾಗಿ 
ಮನೆಯಿಂದಾಚೆಗೆ ಇತರರೊಡನೆಯ ಸಾಮಾಜಕ ಸಂಪರ್ಕದಲ್ಲ 
ಬದಲಾವಣೆಗಳನ್ನು ತರುತ್ತಿದ್ದು ಅದರ ರೀತಿನೀತಿಯನ್ನು ದೊಡ್ಡ 
ಮಕ್ಕಳು ಅಳವಡಿಸಿಕೊಂಡುಬಡಬಹುದು. ವಿಶೇಷ ಅಗತ್ಯಗಳುಳ್ಳ 
ಮಕ್ಕಳು. ಈ ಹಿಂದೆ ಮಾನಸಿಕ ಸ್ವಾಪ್ಟ್ಯಕ್ಸೆ ಸಂಬಂಧಿಸಿದಂತೆ 
ತೊಂದರೆಗೊಳಗಾದ ಮಕ್ಕಳು ಹಾಗೂ ಶೋಷಣಿ-ದೌರ್ಜನ್ಯಗಳು 
ನಡೆಯುವಂತಹ ಪರಿಸರದಲ್ಲ ಬದುಕುತ್ತಿರುವ ಮಕ್ಕಳ ಬಣ್ಣೆ ವಿಶೇಷ 
ಗಮನವನ್ನು ನೀಡಬೇಕಾಗುತ್ತದೆ. ಸೂಕ್ತ ಬೆಂಬಲ. 
ಸಂಪನ್ಮೂಲಗಳಲ್ಲದ ಇಂತಹ ಮಕ್ಷಳು ಮಾನಸಿಕ 
ತೊಂದರೆಗಳಗೊಳಗಾಗುವ ಸಾಧ್ಯತೆ ಹೆಚ್ಚು. 


ಪ್ರಸ್ತುತ ಸನ್ನಿವೇಶವನ್ನು ನಿಭಾಲಯುಸುವಲ್ಪ ನನ್ನ ಮಗುವಿಗೆ ನಾನು ಹೇಗೆ 

ನೆರವಾಗಬಲ್ಲ? 

p ಮಕ್ಷಳಗೆ ನಿಯಮಿತವಾದ ಒಂದು ಚೌಕಟ್ಟು ಬೇಕಾಗುವುದರಿಂದ, 
ಕುಟುಂಬದ ಸದಸ್ಯರಿಗೆ ಹಾಗೂ ಮಗುವಿಗೆ ಅನುಕೂಲವಾಗುವ, 
ಸಮಯಕ್ಕೆ ತಕ್ಷಂತೆ ಸುಲಭವಾಗಿ ಹೊಂದಿಕೊಳ್ಳುವ ರೀತಿಯಲ್ಲ 


84 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ದೈನಂದಿನ ವೇಳಾಪಟ್ಟಯನ್ನು ರೂಪಿಸಿ, ಪಾಅಸಲು ಪ್ರಯತ್ನಿಸಿ. 
ಈ ದಿನಚರಿಯು ನಿಮ್ಮ ಕುಟುಂಬಕ್ಕೆ ಅತ್ಯಂತ ಸಮರ್ಪಕವಾಗಿ 
ಹೊಂದುವ ರೀತಿಯಲ್ಲರುವಂತೆ ನೋಡಿಕೊಳ್ಳುವುದು ಮುಖ್ಯ. 
ಮಕ್ಕಳು ಮನೆಯಲ್ಲಯೇ ಮಾಡಬಹುದಾದ ದೈಹಿಕ 
ವ್ಯಾಯಾಮಗಳು ಹಾಗೂ ತೊಡಗಿಕೊಳ್ಳಬಹುದಾದ ನವೀನ 
ಚಟುವಟಕೆಗಳನ್ನು ಆಲೋಚಿಸಿ, ಸೇರಿಸಿ. 

ಮಕ್ಷಳು ಹೇಳುವುದನ್ನು ಕೇಆಸಿಕೊಳ್ಳುವ ಮೂಲಕ. ಅವರು 
ವ್ಯಕ್ತಪಡಿಸುವ ಭಾವನೆಗಳನ್ನು ಗುರುತಿಸುವುದರ ಮೂಲಕ 
ಅವರಿಗೆ ಬೆಂಬಲವನ್ನು ಸೂಚಿಸಿ. ಮತ್ತೆ ಮತ್ತೆ ಧೈರ್ಯ 
ಭರವಸೆಗಳನ್ನು ನೀಡಿ, ಕಾಳಜ ತೋರಿಸಿ. 

ನಿಮ್ಮ ಮಕ್ಕಳು ಬೆಳವಣಿಗೆಯ ಯಾವ ಹಂತದಲ್ಲ ಇದ್ದಾರೆ 
ಎಂಬುದನ್ನು ಗಮನದಲ್ಲಟ್ಟುಕೊಂಡು ಹಾಗೂ ಅವರು ನೀಡುವ 
ಸೂಚನೆಗಳನ್ನು ಅನುಸರಿಸಿ ಸಾಂಕ್ರಾಮಿಕ ಪಿಡುಗಿನ ಕುರಿತು 
ಮಾತನಾಡಿ. ಮಕ್ಕಳು ಪ್ರಶ್ನೆ ಕೇಳುವುದನ್ನು ಉತ್ತೇಜಸಿ. 
ಪ್ರಾಮಾಣಿಕತೆ (ಉದಾಹರಣೆಗೆ, ನಾವು ಸುರಕ್ಷಿತವಾಗಿರುವುದಕೆ 
ಸಾಧ್ಯವಾದಷ್ಟೂ ಮನೆಯೊಳಗೇ ಇರಬೇಕು) ಹಾಗೂ 
ಸಮಾಧಾನದ ಸಂಗತಿಗಳಗೆ (ಉದಾಹರಣೆಗೆ, ಪದೇ ಪಡದೇ ಕೈ 
ತೊಳೆದುಕೊಳ್ಳುವುದೂ ಸೇರಿದಂತೆ ಸುರಕ್ಷಿತವಾಗಿರಲು ನಮ್ಮಿಂದ 
ಏನು ಸಾಧ್ಯವೋ ಅಷ್ಟನ್ನು ಮಾಡುತ್ತಿದ್ದೇವೆ. ಮಕ್ಷಳಲ್ಪ 
ವೈರಾಣುವಿನ ಸೋಂಕು ಕಾಣಿಸಿಕೊಳ್ಳುವುದು ಕಡಿಮೆ) 
ಸಂಬಂಧಿಸಿದಂತೆ ಸಮತೋಲನ ಸಾಧಿಸಿ ಅವುಗಳಗೆ ಉತ್ತರಿಸಿ. 
ಈ ವೇಳೆಯಲ್ಲ ಪಾಲಕರಲ್ಲ ಭೀತಿ, ಕಾಕಜ ಇರುವುದು ಸಹಜ. 
ಮಕ್ಷಳು ತಮ್ಮ ಪಾಲಕರ ಮನೋಭಾವನೆಗಳನ್ನು ಗ್ರೆಹಿಸಿ 
ರೂಢಿಸಿಕೊಳ್ಳುತ್ತಾರೆ (ಬಾಕ್ಸ್‌ 1ನ್ನು ನೋಡಿ). ಹಾಗಾಗಿ, 


ಬಾಕ್ಸ್‌ 1 ಪಾಲಕರ ಮಾನಸಿಕ ಸ್ಪಾಸ್ಸ: 

ಪಾಲಕರು ಪಿಡುಗಿಗೆ ಸಂಬಂಧಿಸಿದಂತೆ ಅದಾಗಲೇ ಆರ್ಥಿಕತೆ. 
ಉದ್ಯೋಗ, ಕಾಲಯುಲೆ ಜಚಕುವುದು ಹಾಗೂ ಅನಿಶ್ಚಿತ ಭವಿಷ್ಯ 
ಮುಂತಾದ ಹಲವಾರು ಸಂಗತಿಗಳ ಕಾರಣ ಒತ್ತಡವನ್ನು 
ಅನುಭವಿಸುತ್ತಿರಬಹುದು. ಅದರ ಜೊತೆಗೆ. ಪಾಲಕರಿಗೆ ತಮ್ಮ 
ಕುಟುಂಬದ ಸದಸ್ಯರು (ವಿಶೇಷವಾಗಿ ಮಕ್ಕಳು) ತಮ್ಮತಮ್ಮ 
ದಿನಚರಿಯನ್ನು ನಿಯಮಿತವಾಗಿ ಪಾಲಅಸಿಕೊಂಡು ಹೋಗಲು 
ನೆರವಾಗುವ, ಕುಟುಂಬ ಹಾಗೂ ಸ್ನೇಹಿತವರ್ಗದೊಡನೆ 
ಸಂಪರ್ಕದಲ್ಲರುವ ಹೊಣಿಯೂ ಇರಬಹುದು. ಪಿಡುಗು 
ಆರಂಭವಾಗುವುದಕ್ಕೂ ಮೊದಲು ತಮಗೆ ಲಭ್ಯವಿದ್ದ ಬೆಂಬಲ 
ವ್ಯವಸ್ಥೆಗಳಾವುವೂ ಇಲ್ಲದಿರುವಾಗಲೂ ಪಾಲಕರು ಹಲವಾರು 
ರೀತಿಯಲ್ಲ ತಮ್ಮ ಉದ್ಯೋಗ ಹಾಗೂ ಮನೆಗಳೆರಡರ ಎಂದಿನ 
ಹೊಣಿಗಾರಿಕೆಯನ್ನೂ ನಿರಂತರವಾಗಿ ಮುನ್ನಡೆಸಿಕೊಂಡು 
ಹೋಗುತ್ತಾರೆಂದು ನಿರೀಕ್ಷಿಸಲಾಗುತ್ತದೆ. ಈ ಸನ್ನಿವೇಶಗಳು 
ಕುಟುಂಬದೊಳಗೇ ಒತ್ತಡದ ಮಟ್ಟವು ಹೆಚ್ಚಾಗಲು ಕಾರಣವಾಗುತ್ತವೆ. 


ಪಾಲಕರು ತಾವೇ ತಮ್ಮ ಕಾಳಜಿ ವಹಿಸಿಕೊಳ್ಳುವುದು ಹಾಗೂ 
ಮಾನಸಿಕ ಸ್ವಾಪ್ಟ್ಯೈದ ಕುರಿತಾದ ಸಂಗತಿಗಳನ್ನು 
ನಿಭಾಯುಸಿಕೊಳ್ಳುವುದರಿಂದ ಮಕ್ಕಳಗೆ ಪ್ರಶಾಂತವಾದ, 
ನೆಮ್ಯದಿಬುಂದ ಕೂಡಿದ. ಪುನರ್‌ ಭರವಸೆಯನ್ನು ಮೂಡಿಸುವ 
ವಾತಾವರಣವನ್ನು ನಿರ್ಮಿಸಲು ನೆರವಾಗುತ್ತದೆ. 


ನನ್ನ ಮಗುವಿನೊಡನೆ ಕೋವಿಡ್‌-1೨ ಪಿಡುಗಿನ ಕುರಿತು ಹೇಗೆ 
ಮಾತನಾಡಬಲ್ಲ? 

ಪಿಡುಗಿನ ಕುರಿತು ಮಾತನಾಡುವಾಗ ಮತ್ತೆ ಮತ್ತೆ ಧೈರ್ಯ. 
ಭರವಸೆ, ಸಮಾಧಾನ, ಸಾಂತ್ಸನವನ್ನು ನೀಡಿ. 

ಮಕ್ಕಳು ಠಗಾಗಲೇ ಹೊಂದಿರುವ ಮಾಹಿತಿಯನ್ನು ಕೇಳಆಸಿಕೊಳ್ಳಿ, 
ನಂತರ ಅದಕ್ಕೆ ಅಗತ್ಯವಿರುವುದನ್ನು ಸೇರಿಸಿ. 

ಮಗುವಿನಲ್ತ ಕಾಣಿಸಿಕೊಳ್ಳಬಹುದಾದ ಆತಂಕ, ಅದು 
ಅನುಭವಿಸಬಹುದಾದ ಚಿಂತೆಗಳನ್ನು ಗಮನಿಸಿ, ಅದಕ್ಕೆ 
ಮಾತನಾಡಲು, ಅವುಗಳನ್ನು ವ್ಯಕ್ತಪಡಿಸಲು ಅವಕಾಶ 
ಕಲ್ತ್ಪಸಿಕೊಡಿ. 

ಹೀಗೆ ಮಾತನಾಡುವುದರಿಂದ ಪರಿಹಾರ ಹುಡುಕುವುದರತ್ತ 
ಹಾಗೂ ಸುರಕ್ಷತೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದರತ್ತ 
ಗಮನವನ್ನು ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ಇದರಿಂದ 
ಮಕ್ಷಳಲ್ಪ ಸಬಲತೆಯ ಭಾವನೆ ಉಂಬಾಗುತ್ತದೆ. 

ವಾಸ್ತವಿಕ ಸಂಗತಿಗಳನ್ನು ಹಂಚಿಕೊಳ್ಳ. ಜೊತೆಗೇ ನಿಮ್ಮ 
ನಿಯಂತ್ರಣದಲ್ಲರುವ ಕೆಲವು ಅಂಶಗಳನ್ನು ಪಾಲಸಿ 
(ಉದಾಹರಣೆಗೆ, ಸುರಕ್ಷಿತರಾಗಿರಲು ಪದೇ ಪದೇ ಕೈ 
ತೊಳೆಯುವುದು. ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳುವುದು). 
ಪಾಲಕರಾಗಿ ನಿಮ್ಯ ಸ್ವಂತದ ಮಾನಸಿಕ ಆರೋಗ್ಯ ಹಾಗೂ 
ಒತ್ತಡದ ಮಟ್ಟವನ್ನು ಕುರಿತು ಹೆಚ್ಚು ಮುತುವರ್ಜ ವಹಿಸಿ. 
ಇಂತಹ ಮಾತುಕತೆಗಳ ತೊಡಗಖೇಕಾದಾಗ, ನೀವೇ ಸ್ರತಃ 
ನಿಮ್ಯ ಕುರಿತು ಯಾವಾಗ ಕಾಳಜ ತೆಗೆದುಕೊಳ್ಳಬೇಕಾಗಿದೆ 
ಎಂಬುದನ್ನು ಗುರುತಿಸಿಕೊಳ್ಳಿ. 


ಮಗುವಿಗೆ ನೆರವಾಗಲು ಯಾವಾಗ ತಜ್ಞರನ್ನು ಸಂಪರ್ಕಿಸಬೇಕು? 
ಪಾಲಕರಿಗೆ ತಮ್ಮ ಮಕ್ಷಳ ಕುರಿತಾಗಿ ಉಳದೆಲ್ಲರಿಗಿಂತ ಹೆಚ್ಚು 
ಚೆನ್ನಾಗಿ ತಿಆದಿರುತ್ತದೆ ಹಾಗೂ ಪ್ರತಿಯೊಂದು ಮಗುವೂ ಒತ್ತಡಕ್ಕೆ 
ವಿಭನ್ನವಾಗಿಯೇ ಪ್ರತಿಸ್ಪಂದಿಸುತ್ತದೆ ಎಂಬುದನ್ನು 


ಗಮನದಲ್ಲರಿಸಿಕೊಳ್ಳ. ವಿಧವಿಧದ ತಂತ್ರಗಳನ್ನು ಬಳಸಿ ತಮ್ಮ 
ಮಗುವಿನ ಒತ್ತಡವನ್ನು ಕಡಿಮೆಮಾಡಲು. ಅದನ್ನು 
ಸಾಂತ್ರನಗೊಳಆಸಲು ಸಾಕಷ್ಟು ಕಾಲ ಪ್ರಯತ್ನಿಸಿದ ಪಾಲಕರು ಅವು 
ಫಲಅಸದೇ ಹೋದಾಗ ಹತಾಶರಾಗುತ್ತಾರೆ. ಅವರಿಗೆ ಮುಂದೇನು 
ಮಾಡಬೇಕೆಂಬ ದಾರಿ ತಿಆಯದಂತಾಗುತ್ತದೆ. ವಿವಿಧ ತರಹದ 
ತಂತ್ರಗಳನ್ನು ಉಪಯೋಗಿಸಿಯೂ ನಿರ್ದಿಷ್ಟ ನಡವಳಕೆಯ 
ಪುನರಾವರ್ತನೆಯು (ನಡವಳಕೆಯು ಎಷ್ಟು ಬಾರಿ ಗಮನಕ್ಕೆ ಬಂದಿತು 
ಎನ್ನುವುದು) ಹಾಗೂ ಆ ನಡವಳಕೆಯ ತೀವ್ರತೆಯು (ನಡವಳಕೆಯು 
ಎಷ್ಟು ಪ್ರಬಲವಾಗಿದೆ ಎನ್ನುವುದು) ಸಾಕಷ್ಟು ಕಾಲಾವಧಿಯಲ್ಲ (2-4 
ವಾರ) ಕಡಿಮೆಯಾಗದಿದ್ದಾಗ ವೃತ್ತಿಪರ ನೆರವನ್ನು ಪಡೆದುಕೊಳ್ಳಬೇಕು. 
ಮಗುವಿನ ವರ್ತನೆಯು ಸಹಜಗತಿಯ ಕೌಟುಂಬಕ ಬದುಕನಲ್ತ 
ತೊಂದರೆಯನ್ನು ಉಂಟುಮಾಡುತ್ತಿದೆ ಎಂದಾದರೆ ಅದು ವೃತ್ತಿಪರರ 
ನೆರವಿನ ಅಗತ್ಯವಿದೆ ಎನ್ನುವುದನ್ನು ಸೂಚಿಸುವ ಇನ್ನೊಂದು 
ಸನ್ನಿವೇಶ. 


ಹೆಚ್ಚುವರಿ ಮಾಹಿತಿಯನ್ನು ಎಲ್ಲ ಪಡೆದುಕೊಳ್ಳಬಹುದು? 

ಸೆಂಟರ್ಸ್‌ ಫಾರ್‌ ಡಿಸೀಸ್‌ ಕಂಟ್ರೋಲ್‌ ಎಂಡ್‌ ಪ್ರಿವೆನ್ನನ್‌ನ 
'ಹೆಲ್ಪಂಗ್‌ ಚಿಲ್ಪನ್‌ ಕೋಪ್‌ ವಿಥ್‌ ಎಮರ್ಹಸ್ಸೀಸ್‌.' 

URL: https://www.cdc.gov/childrenindisasters/helping- 
children-cope.html. 


ಸೆಂಟರ್ಸ್‌ ಫಾರ್‌ ಡಿಸೀಸ್‌ ಕಂಟ್ರೋಲ್‌ ಎಂಡ್‌ ಪ್ರಿವೆನ್ನನ್‌ನ 
'ವಾಕಿಂಗ್‌ ವಿಥ್‌ ಚಿಲ್ಪನ್‌ ಎಬೌಟ್‌ ಕೊರೋನಾವ್ಯೆರಸ್‌ ಡಿಪೀಸ್‌ 
2019 URL: https:// www.cdc.gov/coronavirus/2019- 
ncov/daily-life-coping/ talking-with-children.html? 


ವಿಶ್ವ ಆರೋಗ್ಯ ಸಂಸ್ಥೆಯ (ವರ್ಲ್ಡ್‌ ಹೆಲ್ಲ್‌ ಆರ್ಗನೈಸೇಷನ್‌) 
'ಹೆಲ್ಪಂಗ್‌ ಚಿಲ್ಪನ್‌ ಕೋಪ್‌ ವಿಥ್‌ ಪ್ರೆಸ್‌ ಡ್ಯೂರಿಂಗ್‌ ದ 
ಕೋವಿಡ್‌-1೨ ಔಟ್‌ಬ್ರೇಕ್‌.' 

URL: https:// www.who.int/docs/default- 
source/coronaviruse/helping-children-cope-with-stress- 
print.pdf 


ವಿ ಆರ್‌ ಟೀಚರ್ಸ್‌ ರವರ 'ಥಿಂಗ್‌ ಟುಡು ಡ್ಯೂರಿಂಗ್‌ 
ಕೋವಿಡ್‌-1೨.' 


URL: https://www.weareteachers.com/things-to-do- 
during-covid/. 


ಇಂಟರ್‌-ಏಜನ್ಸಿ ಸ್ಟ್ಯಾಂಡಿಂಗ್‌ ಕಮಿಟ ರೆಫರೆನ್ಸ್‌ ಗ್ರೂಪ್‌ ಆನ್‌ 
ಮೆಂಟಲ್‌ ಹೆಲ್ಸ್‌ ಎಂಡ್‌ ಸೈಕಲಾಜಕಲ್‌ ಸಪೋರ್ಟ್‌ ಇನ್‌ 
ಎಮರ್ಜನ್ನಿ ಸೆಟ್ಟಿಂಗ್ಸ್‌ ಅಥವಾ ಐಎಎಸ್‌ನಿ ಎಮ್‌ ಎಚ್‌ಪಿಎಸ್‌ ಎಸ್‌ 
ಆರ್‌ಜಅ ಯವರ "ಮೈ ಹೀರೋ ಇಸ್‌ ಯು, ಸ್ನೋರಿಬುಕ್‌ ಫಾರ್‌ 
ಚಿಲ್ಪನ್‌ ಆನ್‌ ಕೋಪವಿಡ್‌-19.' 

URL: https:// interagencystandingcommittee.org/iasc- 
reference-group-mental-health-and-psychosocial- 
support-emergency-settings/my-hero-you. 


ಯುನ್ಯೆಟಿಡ್‌ ನೇಷನ್ಸ್‌ ಚಿಲ್ಪನ್‌ ಫಂಡ್‌ ರವರ (UNICEF) 

"ಹೌ ಟು ಪ್ರೊಟೆಕ್ಟ್‌ ಯುವರ್‌ ಫ್ಯಾಮಿಲೀಸ್‌ ಮೆಂಟಲ್‌ ಹೆಲ್ಲ್‌ 
ಇನ್‌ ದ ಫೇಸ್‌ ಆಫ್‌ ಕೋವಿಡ್‌ - 1೨. 

URL: https://www. unicef.org/coronavirus/how-protect- 


your-familys-mental-health-face-coronavirus-disease- 
covid-19. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 85 


ಅಪ್ಪಣಿ: 
1 ಇಂಡಿಯನ್‌ ಸೈಂಟಸ್ಟ್‌ ರೆಸ್ತಾನ್ಜ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಜಾಲತಾಣದಲ್ಲ ಈ ಪ್ರತಿಕ್ರಿಯೆಗಳನ್ನು ಮೊದಲು ಪ್ರಕಟಸಲಾಗಿತ್ತು. 


2. ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಲಾದ ಚಿತ್ರದ ಮೂಲ : http://pixabay.com/photos/tree-watering-child-planting-3335402/. 
ಕೃಪೆ:9nw, Pixabay. License CC-0. 


ಇಂಡಿಯನ್‌ ಸೈಂಟಸ್ಟ್‌ ರೆಸ್‌ಪಾನ್ಸ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಎಂಬುದು ಸುಮಾರು ಐನೂರು ಭಾರತೀಯ ವಿಜ್ಞಾನಿಗಳು. ಎಂಜಿನಿಯರ್‌ಗಳು. ತಂತ್ರಜ್ಞರು. ವೈದ್ಯರು. ಸ ಸಾರ್ವಜನಿಕ 
ಆರೋಗ್ಯ ತಜ್ಞರು, ವಿಜ್ಞಾನ ಸಂವಹನಕಾರರು, ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಸೇರಿ ಪ್ರಪಂಚದಾದ್ಯಂತ ಹರಡಿರುವ ಕೋವಿಡ್‌-19ಗೆ ಪ್ರತಿಪ್ಪಂದಿಸಿ 'ಸ್ಪಯುಚ್ಛೆಯಿಂದ ರಚಿಸಿಕೊಂಡ 
ಗುಂಪು. ಈ aka FNS indscicov@ gmail.com. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಎಸ್‌ ವಿ ಮಂಜುನಾಥ್‌ 


86 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


